ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿನ ಪ್ರಕ್ನೆ ಸಂಖ್ಯೆ 


01 


ಸದಸ್ಯರ ಹೆಸರು ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 21-09-2020 


ಉತ್ತರಿಸಬೇಕಾದ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಾ ಸಚಿವರು 


ಫಸ್ನೆ 


ಉತ್ತರ 


ಅ) ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ 
ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಬಂದಿದೆ 


ಆ) ಬಂದಿದ್ದಲ್ಲಿ, ಶಿಕ್ಷಕರ ಕೊರತೆ ನೀಗಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಕಳೆದ 3 ವರ್ಷಗಳಲ್ಲಿ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ 

ಪ್ರಾಥಮಿಕ ಶಾಲಾ ಶಿಕ್ಷಕರ 81 ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿದೆ. ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಾಥಮಿಕ 
ಶಾಲಾ ಶಿಕ್ಷಕರ ಒಟ್ಟು 440 ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿದೆ. ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ 
ಆಗಿರುವುದಿಲ್ಲ. 


ಪ್ರತಿ ಶೈಕ್ಷಣಿಕ ವರ್ಷ ಸಂಭವಿಸುವ ಶಿಕ್ಷಕರ ಕೊರತೆಯನ್ನು 
ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಮೂಲಕ ಬೋಧನೆ 
ಕುಂಠಿತವಾಗದಂತೆ ನೋಡಿಕೊಳ್ಳಲಾಗುತ್ತಿದೆ. 2019-20ನೇ 
ಸಾಲಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 
ಒಟ್ಟು 1,104 ಹಾಗೂ ಪ್ರೌಢ ಶಾಲೆಗಳಲ್ಲಿ 145 ಅತಿಥಿ 
ಶಿಕ್ಷಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ 
ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ 
ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು 150 ಹಾಗೂ ಪ್ರೌಢ 
ಶಾಲೆಗಳಲ್ಲಿ 199 ಅತಿಥಿ ಶಿಕ್ಷಕರನ್ನು ಹೊರಗುತ್ತಿಗೆ ಮೂಲಕ 
ನೇಮಿಸಲಾಗಿದೆ. 


ಕಲ್ಯಾಣ ಕರ್ನಾಟಿಕ ಭಾಗದಲ್ಲ ಶಿಕ್ಷಕರ ನೇಮಕಾತಿ 

ಹೆಚ್ಚಿಸುವ ಸಲುವಾಗಿ ಪೂರಕವಾದ ವೃಂದ ಮತ್ತು 
ನೇಮಕಾತಿ ನಿಯಮ ತಿದ್ದುಪಡಿ ಹಾಗೂ ಈ ಭಾಗದ 
ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ನೇಮಕಾತಿ ಪರೀಕ್ಷೆಯನ್ನು 
ಮಾಡುವ ಬಗ್ಗೆ ಸರ್ಕಾರ ಕ್ರಮವಹಿಸಿದೆ. 


ಇ) ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ 
ಮಂಜೂರಾದ ಶಿಕ್ಷಕರ ಹುದ್ದೆಗಳೆಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ವಿವರ ನೀಡುವುದು) 


ಕ್ರಸಂ ತಾಲ್ಲೂಕು ಮಂಜೂರಾದ ಹುದ್ದೆಗಳು 
(02-02-2018ರಂತೆ 
ಮಂಜೂರಾದ 
ಹುದ್ದೆಗಳು) 


ಈ) ಖಾಲಿ ಇರುವ ಹುದ್ದೆಗಳೆಷ್ಟು 
ಯಾವಾಗ ಭರ್ತಿ ಮಾಡಲಾಗುವುದು? 


ಮತ್ತು 


2 ಲಿಂಗಸುಗೂರು | 1,758 422 
3 ಮಾನವಿ LSI 382 
4 ರಾಯಚೂರು |1,694 457 
5 ಸಿಂಧನೂರು 1,626 359 
ಒಟ್ಟು 8,160 1,923 
ತಾಲ್ಲೂಕು ಪ್ರಾಥಮಿಕ | ಪೌಢ 
1 ಕೊಪ್ಪಳ 1,583 476 
pl ಗಂಗಾವತಿ 1,786 523 
3 ಕುಷ್ಟಗಿ 1,510 427 
4 ಯಲಬುರ್ಗಾ |1,296 525 
ಒಟ್ಟು 6,175 1,951 
ಖಾಲಿ ಹುದ್ದೆಗಳು 
ರಾಯಚೂರು | 2,137 542 
2 ಕೊಪ್ಪಳ 1,701 128 
ಒಟ್ಟು 3,838 670 


ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅವಶ್ಯಕವಾದ 
ಕ್ರಮಗಳನ್ನು ಇಲಾಖೆಯಿಂದ ತಯಾರಿ ಮಾಡಿಕೊಳ್ಳಲಾಗಿದೆ. 
ಕೋವಿಡ್‌-19ರಿಂದ ಉಂಟಾದ ಆರ್ಥಿಕ ಸಂಕಷ್ಟದ 
ಹಿನ್ನೆಲೆಯಲ್ಲಿ ಹಾಲಿ ನೇಮಕಾತಿಗಳಿಗೆ ವಿಧಿಸಿರುವ 
ನಿರ್ಭಂಧ ತೆರವಾದ ಕೂಡಲೇ ಆಯ್ಕೆ ಪ್ರಕ್ರಿಯೆ 
ಪ್ರಾರಂಭಿಸಲಾಗುವುದು. 


ಇಡಿ 111 ಪಿಎಂಸಿ 2020 


[ ಎಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


